ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 13 ನೇ ಮಾರ್ಚ್‌, 2020 


ಹಜ್‌ ಯಾತ್ರೆಗೆ ಹೋಗಲು ಇರುವ ಮಾನದಂಡಗಳ ಕುರಿತು 
ಶ್ರೀ ಪಿ. ಆರ್‌. ರಮೇಶ್‌(ನಾಮ ನಿರ್ದೇಶನ ಹೊಂದಿದವರು):- 
890 (1132) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಹಜ್‌ ಯಾತ್ರೆಗೆ ಹೋಗುವವರಿಗೆ ಸರ್ಕಾರ ಯಾವ ಯಾವ ಯೋಜನೆಗಳನ್ನು 


(ಆ) ಹಜ್‌ ಯಾತ್ರೆಗೆ ಹೋಗಿ ಬರಲು ಒಬ್ಬರಿಗೆ ಸರ್ಕಾರದಿಂದ ಭರಿಸುವ ಮೊತ್ತವೆಷ್ಟು ಹಾಗೂ ವಾರ್ಷಿಕವಾಗಿ ಎಷ್ಟು ಮಂದಿಗೆ 
ಅವಕಾಶ ಕಲ್ಪಿಸಲಾಗುತ್ತಿದೆ ಈ ಯೋಜನೆಗಾಗಿ ಸರ್ಕಾರ ವಾರ್ಷಿಕ ಎಷ್ಟು ಅನುದಾನವನ್ನು ನೀಡುತ್ತಿದೆ ; 


(ಇ) ಹಜ್‌ ಯಾತ್ರೆಗೆ ಹೋಗಲು ಇರುವ ಮಾನದಂಡಗಳೇನು ? 


